ಕರ್ನಾಟಿಕ ವಿಧಾನ ಪರಿಷತ್ತು 


ಪ್ರಶ್ನೆ ಸ 


ಕ 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


480 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
21-02-2022 

ಮಾನ್ಯ ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು 


Xk 


ಪ್ರಶ್ನೆ ಉತ್ತರ 
ಅ) | ಕಲಬುರಗಿ ಮತ್ತು ಯಾದಗಿರಿ ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ 
ಜಿಲ್ಲೆಗಳಲ್ಲಿ 2020-21ನೇ ಸಾಲಿನಲ್ಲಿ | ವ್ಯಾಪ್ತಿಯ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 
ಎಷ್ಟು ವಿದ್ಯುತ್‌ ಪರಿವರ್ತಕ (ಟಿ.ಸಿ) 2020-21ನೇ ಸಾಲಿನಲ್ಲಿ ವಿಫಲವಾಗಿರುವ ಪರಿವರ್ತಕಗಳ 
ಸುಟ್ಟಿರುವ ಬಗ್ಗೆ ಎಷ್ಟು ದೂರು| ದೂರು ದಾಖಲಾಗಿದ್ದು, ಅವುಗಳ ವಿವರಗಳು 
ಸ್ನೀಕೃತವಾಗಿರುತ್ತವೆ ಹಾಗೂ | ಕಳಕಂಡಂತಿವೆ:- 
ವಿದ್ಯತ್‌ ಪರಿವರ್ತಕ (ಟಿಸಿ)! 
| ಬದಲಾಯಿಸಲು ನಿಗದಿಪಡಿಸಿರುವ ಮಾರ್ಟ್‌] | | ಮಾರ್ಚ್‌ 
-( ಘಾ 2020ರ _ 2020-21ನೇ 2021ರ 
ಬದಲಾಯಿ ವಿಪಲವಾದ ಬದಲಾಯಿಸ | ಬದಲಾಯಿ 
ಸಲು ಬಾಕಿ ಪರಿವರ್ತಕ ಲಾದ ಸಲು ಬಾಕಿ 
ಇದ್ದ ಗಳ ಸಂಖೆ ಪರಿವರ್ತಕ ಇದ್ದ 
ಪರಿವರ್ತಕ s ಗಳ ಸಂಖ್ಯೆ ಪರಿವರ್ತಕ 
ಆ) | ಅವುಗಳಲ್ಲಿ ಇಲ್ಲಿಯವರೆಗೆ ಎಷ್ಟು | | ಗಳ ಸಂಖ್ಯೆ ಗಳ ಸಂಖ್ಯೆ 
ವಿದ್ಯುತ್‌ ಪರಿವರ್ತಕ (ಟಿ.ಸಿ) ಗಳನ್ನು 16 5813 5806 23 
ಬದಲಾಯಿಸಲಾಗಿದೆ; ಅವುಗಳಿಗೆ —— 
ಮಾಡಿರುವ ವೆಚ್ಚವೆಷ್ಟು; ಮಾರ್ಜ್‌ 2021ರ ಅಂತ್ಯಕ್ಕೆ ಬದಲಾಯಿಸಲು ಬಾಕ 
(ತಾಲ್ಲೂಕುವಾರು ವಿವರ | ಇದ್ದ 23 ಸಂಖ್ಯೆಯ ಪರಿವರ್ತಕಗಳೂ ಸೇರಿದಂತೆ ಒಟ್ಟು 
ನೀಡುವುದು) 5829 ಪರಿವರ್ತಕಗಳನ್ನು - - ಈ ಹಿಂದೆಯೇ 


ಬದಲಾಯಿಸಲಾಗಿದ್ದು, ಅವುಗಳನ್ನು' ಬದಲಾಯಿಸಲು 
ತೆಗುಲಿದ ವೆಚ್ಚದ ತಾಲ್ಲೂಕುವಾರು "ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಿದೆ. 


ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ `'ಆಯೋಗದ | 
ಆಜಬೇಶದಂತೆ ವಿಫಲವಾದ “ಪರಿಷ ರ್ತೆಕಗಳನ್ನು"*ನಗರ 
ಮತ್ತು ಪಟ್ಟಣ ಪ್ರದೇಶಗಳಲ್ಲಿಟ24 ಗಿಂಟಿಯೊಳಗಾಗಿ' 
ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನ ಪರಿವರ್ತಕಗಳನ್ನು 72 
ಗಂಟೆಯೊಳಗಾಗಿ ಬಧಲಾಯಿಸಬೆಕಾಗಿದೆ. ಹೀಗಿದ್ದರೂ, 
ಪ್ರಸ್ತುತ ವಿಫಲಗೊಂಡ ಪರಿವರ್ತಕಗಳನ್ನು 24 
ಗಂಟೆಗಳೊಳಗೆ ಬದಲಾಯಿಸಲು ಕ್ರಮ ವಹಿಸಲಾಗುತ್ತಿದೆ. 


'ಲ್ಬರ್ಗಾ, ವಿದ್ಯುತ್‌ ಸರಬರಾಜು | 
ಲ್ಲಿ > ಬೆಳಕು ಯೋಜನೆಯು ಸೆಷ್ಟೆಂಬರ್‌ 2021 


ವೆಚ್ಚ 'ವೆಷ್ಟು; (ವಿವರ ನೀಡುವುದು) 23586 ಸಂಖ್ಯೆಯ ಬಡತನ ರೇಖೆಗಿಂತ ಕಳಗಿರುವ 
ಕುಟುಂಬಗಳ ಮನೆಗಳಿಗೆ ರೂ.8.25 - ಕೋಟಿ ರೂ.ಗಳ 
ವೆಚ್ಚದಲ್ಲಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾಗಿರುತ್ತದೆ. 
ಅವುಗಳ ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ. 


ಬೆಳಕು ಯೋಜನೆಯಡಿ 
ವಿದ್ಯುತ್‌ ಸಂಪರ್ಕ 
ಕಲ್ಪಿಸಿದ "ಮನೆಗಳ 
ಸ೦ಖ್ಯೆ 

7348 

1840 

5253 

1620 


2020-21ನೇ. ಸಾಲಿನಲ್ಲಿ ಬೆಳಕು ದಿನಾಂಕ: 29-09-2021 ರ ಸರ್ಕಾರಿ ಆದೇಶ ಸಂಖ್ಯೆ 
ಯೋಜನೆ ' ಯಡಿಯಲ್ಲಿ | ಎನರ್ಜಿ/606/ವಿಎಸ್‌ಸಿ/2021 ಬೆಂಗಳೂರು ಪ್ರಕಾರ 
ಫಲಾನುಭವಿಗಳನ್ನು ' ಆ ರಾಜ್ಯದಲ್ಲಿ ಪ್ರಸ್ತುತ ವಿದ್ಯುತ್‌ ಸಂಪರ್ಕ ಇಲ್ಲದಿರುವ |: 
- SR ಸರಿ ಕುಟಂಬದ ಮನೆಗಳಿಗೆ ದೀನ ದಯಾಳ ಉಪಾಧ್ಯಾಯ 


ಗ್‌ ಮಜ್ಯೋತಿ ಯೋಜನೆ (ಡಿಡಿಯುಜಿಜಿವೈ) - ಹಾಗೂ. 
: | ಸೌಭಾಗ್ಯ - ಯೋಜನೆಗಳ ಮಾದರಿಯಲ್ಲಿಯೇ 
_ 'ಅವಶ್ಯಕವಿರುವ “ದಾಖಲಾತಿಗಪದ ರೇಷನ್‌ ಕಾರ್ಡ್‌, 
“ಆಧಾರ್‌. ಕಾರ್ಡ್‌, ವೋಟರ್‌ ಐಡಿ, ಗ್ರಾಮ 
ಪಂಚಾಯತಿಯಿಂದ '"ಬದಗಿಸುವ ಹಟ್ಟೆ": ಅಥವಾ 
"ಇನ್ನಿತರೆ": ದಾಖಲಾತಿಗಳನು ಪರಿಗಣಿಸಿ” ವಿದ್ಯುತ್‌ . 


ಅಮಬಂದಧ 


ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 2020-21ರ ಸಾಲಿನಲ್ಲಿ ವಿಫಲಗೊಂಡ 
ಪರಿವರ್ತಕಗಳನ್ನು ಬದಲಾಯಿಸಲು ತಗುಲಿದ ವೆಚ್ಚದ ತಾಲ್ಲೂ ಕುವಾರು ವಿವರಗಳು 


ಕಲಬುರಗಿ ಜಿಲೆ 


pt ; ಬದಲಾಯಿಸಿದ p 
4 ಕ್ರ.ಸಂ. ತಾಲ್ಲೂಕು ": | ಪರಿವರ್ತಕಗಳ ವೆಚ್ಚ (ಲಕ್ಷ . 
ರೂ.ಗಳಲ್ಲಿ) 
L ಸಂಖ್ಯೆ 
1 ಕಲಬುರಗಿ ನಗರ ' 330 99.29 
4 L_ 2 ಕಲಬುರಗಿ ಗ್ರಾಮೀಣ 540 | 79.46 
3} ಆಳಂದ 721 Ke 109.60 
EN ಅಫಜಲಪುರ : "24 112.37 
y, 5 '*ಃ ಜೇಷರ್ಗಿ 333 ” "6692 
Af 6 ': -: ಯಾಡ್ರಾಮಿ' 155 30.31 
7 ’ ಚಿತ್ತಾಪುರ 103 ಸ 20.96 , 
8 ಶಹಾಬಾದ: 269 . 5982 
9 ಕಾಳಗಿ 96 .°° hh . 190 
————— AO ——MB0———— he g5 
| 1 |": ಚಿಂಚೋಳಿ 370 58.56 
ಒಟ್ಟು "3899 ; 69766 
"ಯಾದಗಿರಿ ಜಿಲ್ಲೆ ರ i £ We 
i 1, |'ಗುರುಮಿಠಕಲ್‌ : 323 61.64 
ಸ 2 |ಯಾದಗಿರಿ 413 91.94 
\ 3 ಶಹಾಪೂರ್‌ : 5: 437 31.54 
k 4, 1ವಡಗೆರಿ WN 148 69.86 * 
. 5" | ಶೋರಾಪುರ್‌ 389 81.86. 
6 ಹುಣಸಗಿ 160 2741. 
ನನ ಒಟ್ಟು ; 1930 364.25 


